ಹಂಡೆ ಪಾಳೆಯಗಾರರು : ಒಂದು ವಿಶ್ಲೇಷಣೆ 


ಕೀರ್ತಿವೆತ್ತು ಬದುಕಿ ಬಾಳಿದ ವಿಜಯನಗರ 
ಪಾಳೆಯಗಾರರಲ್ಲಿ ಹಂಡೆ. ಮನೆತನವೂ ಒಂದು. 
ನಿಜಯನಗರದ ಅಚ್ಯುತರಾಯ, ಕೃಷ್ಣದೇನರಾಯ, 
ಆದಿಲಶಹೆ, ಟೀಪೂ ಕೊನೆಗೆ ಕರ್ನಲ್‌ ಮನ್ರೋ 
ಗಹೆಗನ್‌ ಎಂಬ ಆಂಗ್ಲ ಅಧಿಕಾರಿಗಳ ಕಾಲದವರೆಗೆ 
ಅಧಿಕಾರ ಮುಂದುವರೆಸಿಕೊಂಡು ಹೋದ ಮನೆತನ 
ವಿದು. ಕರ್ನಾಟಿಕದ ಬಳ್ಳಾರಿ, ಕುರಗೋಡು, 
ರಾಯಚೂರುಗಳಲ್ಲಿ ಕೆಲಕಾಲ ಬಾಳಿ ಬದುಕಿ 
ಕಾಲಾಂತರದಲ್ಲಿ ಆಂಧ್ರದ ಅನಂತಪುರನನ್ನು ತನ್ನ 
ಆಳ್ವಿಕೆಯ ಕೇಂದ್ರನನ್ನಾಗಿಸಿಕೊಂಡಿತು. 


ಹೆಂಡೆ ಅನೆಂತಪುರ ಕೈಫಿಯತ್ತು ತಿಳಿಸುವಂತೆ 
ನಿಜಾಂಪುರೆಡೇಶದಲ್ಲಿರುವ ಬಾಗವಾಡಿ ವಿಭಾಗದ 
ಮುತ್ತಿಗೆ ಮತ್ತು ವಡವಡಿನೆ ಗ್ರಾಮಗಳಲ್ಲಿದ್ದ ಈ 
ಮನೆತನದ ಮೂಲಪುರುಷ ಲಕ್ಶ್ಮಿನಾಯಕನೆಂಬುವವನು. 
ಅವನಿಗೆ ಬಾಲದ ಹೆನುಮಸ್ಪ ನಾಯಕ ಮತ್ತು ಬಳಗ 
ನಾಯಕ ಎಂಬ ಇಬ್ಬರು ಮಕ್ಕಳು. ಬಾಲದ 
ಹೆನುಮಪ್ಪನಾಯಕ ಹೆಚ್ಚು ಪ್ರಖ್ಯಾತಿ ಸಡೆದ ನಂತರ 
ಅವನೆ ನಂಶಜರು ಬಳ್ಳಾರಿ ಅನಂತಪುರದೆಡೆಗೆ ನಡೆದಾಗ, 
ಬಳಗನಾಯಕನ ವಂಶಜರು ಮೂಲ ಸ್ಥಳದಲ್ಲಿಯೆ 
ಉಳಿದರು. ಇವರ ಇತಿಹಾಸದ ಪ್ರಮುಖ ಆಕರಗಳಲ್ಲಿ 
ಬಳ್ಳಾರಿ ಹಾಗು ಕುರಗೋಡು ಕೈಫಿಯತ್ತು ಮುಖ್ಯ 
ವಾದವು. ಮೂಲ ತೆಲುಗು ಕೃತಿಯನ್ನು “w೩rs of the 


ಲ 
Raja’ ಹೆಸರಿನಲ್ಲಿ ಇಂಗ್ಲೀಷಿಗೆ ತರ್ಜುಮೆ ಮಾಡಿದ 


ವರು ಚಾರ್ಲಸ್‌ ಫಿಲಿಪ್‌ ಬ್ರೌನ್‌ ಅವರು. ಇವುಗಳಲ್ಲದೆ 
ಹಂಡೆ ಮನೆತನದ ಗುಮಿಪೀಶವೆನಿಸಿದ ಶ್ರೀ ಶೈಲದ 
ನಿಡುಮಾಮಿಡಿ ಪೀಠದ ಅನೇಕ ಜಗದ್ಗುರುಗಳ ಇತಿಹಾಸ 
ದೊಂದಿಗೆ ಇವರ ಚರಿತ್ರೆ ಹೆಣೆದುಕೊಂಡಿದೆ. ಹಂಡಿ 
ಮನೆತನದ ಸಮಕಾಲೀನ ತೆಲುಗು ಕೃತಿ ಪುಲ್ಲಕನಿ 
ವಿರಚಿತ "ಶ್ರೀ ತೈಲ ಪಂಡಿತಾರಾಧ್ಯ ಚನತೆ', ಸಿರಿಪಿ 
ಆಂಜನೇಯಲು ವಿರಚಿತ "ಕರಿಬಸವ ಸ್ವಾಮಿ' ಕಾವ್ಯ 
ನಾಗಸಂದ್ರಂ ವಾಸುದೇವರಾವ್‌ ವಿರಚಿತ "ಅನಂತಪುರ 
ಮಂಡಲ ಚರಿತ್ರ ಕಥಲು', "ಶ್ರೀ ಶೈಲಪೀಠ ದರ್ಶನ? 
ವೆಂಬ ಹೊಸಗನ್ನಡ ಕೃತಿ ಈ ಮನೆತನದ ಬಗೆಗೆ ತುಂಡು 
ತುಂಡು ವಿಷಯ ತಿಳಿಸುವ ಆಕರಗಳು. ಇತ್ತೀಚೆಗೆ 
ಸಂಶೋಧನ ತರಂಗದಲ್ಲಿ (ಸೆಂ 1V ಸಂಚಿ ೪-೫ ಪು. ೧೦ 
೧೯೮೧) ತರೀಕೆರೆಯ ಪ್ರಾಧ್ಯಾಪಕ ಟ. ಶಂಭುಲಿಂಗಪ್ಪ 
ಅವರೆ *ತಾಮ್ರಶಾಸನದಲ್ಲಿ ಹಂಡೆ ಪಾಳೆಯಗಾರರು 
ಎಂಬ ಲೇಖನ ಬರೆದಿದ್ದಾರೆ. 

ಕಳೆದ ಬಾರಿ ಗದಗಿನಲ್ಲಿ ಜರುಗಿದ ಕರ್ನಾಟಿಕ 
ಅಕಾಡೆಮಿ ವಿಚಾರ ಸಂಕಿರಣದಲ್ಲಿ 
*ಬಂಕಾಪ್ತರದಲ್ಲಿ ಹಂಡೆ ಪಾಕೆಯಗಾರದು', ಚಿತ್ರಮುರ್ಗದ 
ವಿಚಾರ ಸಂಕಿರಣದಲ್ಲಿ "ಹಂಡೆ ಪಾಳೆಯಗಾರರ ಮೇಲೆ 
ಹೊಸಬೆಳಕು' ರೇಖನಗಳನ್ನು ಮಂಡಿಸಿದ್ದೆ. ಪ್ರಸ್ತುತ 
ಲೇಖನವು. ದೊರೆತ ಕೆಲ ಕೈಥಿಯತ್ತು, ಬ್ರೌನ್‌ 
ವಿರಚಿತ "wars of the ಓ೩)೩'ಕೃತಿ ಹಾಗೂ "ತಾಮ್ರ 
ಶಾಸನದಲ್ಲಿ ಹಂಡೆ ಪಾಳೆಯಗಾರರು” ಎಂಬ ಲೇಖನ 
ಗಳನ್ನು ಕುರಿತು ಮಾಡಿರುವ ವಿಶ್ಲೆ (ಷಣೆಯಾಗಿಡದೆ. 


ಇತಿಹಾಸ 


ಸ ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೫೮೦೦೦೩ 


೯೪ 


ಇತಿಹಾಸ ದರ್ಶನ 


[3 


Lo 


ವೀರಶೈವ ಧರ್ಮದ ಪ್ರಭಾವದೆ ತೆಕ್ಕೆಗೆ ಸಿಕ್ಕಿದ 
ಹಂಡೆ ಪಾಳೆಯಗಾರರು ಸೊನ್ನೆಲಾಪುರದ ಸಿದ್ದರಾಮನ 
ಭಕ್ತರು. ಸಿದ್ದರಾಮನ ಹೊರತಾಗಿ ಬೇರಿ ಯಾವುದೇ 


ಸಂತರನ್ನು ಆರಾಧಿಸುವುವಿಲ್ಲ ತಿನನಿಗೆ ಅರ್ಪಿಸದ ಮುನ್ನ 


ನೀರನ್ನೂ ಸೆಹ ಕುಡಿಯುವವರಲ್ಲ' ಎಂದು ಅನಂತಪುರ 
ಶೈಥಿಯತ್ತಾ ತಿಳಿಸಿದರೆ, ಶ್ರೀ ಶೈಲದ ನಿಡುಮಾಮಿಡಿ 
ಹಂಜಸಹಣು ಸ್ವಾಮಿಗಳು, ಮರಿಕರಿಬಸವಸಾ ಸಮಿಗಳ 
ಕೃಪಾಶೀರ್ವಾದದಿಂದ ಬದುಕಿ ಬಾಳಿದ ಮನೆತನವೆಂದು 
ತೆಲುಗು ಕಾವ್ಯಗಳ ಹೇಳಿಕೆ, ಇದೇ ಮನೆತನದ 
ರಾಮಪ್ಪ ನಾಯಕನ ಗುರು ತೋಂಟಿದ ಸಿದ್ದ ಲಿಂಗೇಶ ರೆ 
ಸಂಪ್ರದಾಯದ ವಿರಕ್ತಮಠದ ನೀಲಕಂಠ ಸ್ವಾಮಿಗಳು 
ಎಂದು ಹಸ್ತಪ್ರತಿ ಪ್ರಶಸ್ತಿಯಲ್ಲಿ ತಿಳಿಸಲಾಗಿದೆ. 


ಕೈಫಿಯತ್ತುಗಳಲ್ಲಿ ದೊರೆಯುವ ಈ ಮನೆತನದ 
ಪಂಶಾನಳಿಗೂ ಬ್ರೌನ್‌ ವಿರಚಿತ ಕೃತಿಯಲ್ಲಿ 
ದೊರೆಯುವ ವಂಶಾವಳಿಗೂ ಸಾಕಷ್ಟು ಭಿನ್ನತೆಗಳಿನೆ, 
ಮೂಲ ಪುರುಷ ಲಖ ನಾಯಕನ ನಂತರ ಹೆಚ್ಚು 
ಪ್ರಸಿದ್ಧಿ ಗೆ ಬಂದನನು ನಿ ಹನುಮಸ ನಾಯಕ, 
pe ರಲ್ಲಿ ಮುಖ್ಯವಾದುದು ತಂದೆ ಮಕ್ಕಳ ಸಂಬಂಧ, 
ಕೈಸಿಯತ್ತು ಗಳು. ಈ ಹನುಮಪ್ಪ ನಾಯಕನಿಗೆ 
ಅಂಕುಶರಾಯ, ದೇನಪ್ಪನಾಯಕ್ಕ ನಿಚ್ಚ ಮದುವಣಿಗ 
ಲಿಂಗರಾಮಪ್ಪ ನಾಯಕ್ಕ ಒರೇಮಲ್ಲಪ್ಪ ನಾಯಕ, 
ಚಿಕ್ಕಮಲ್ಲಸ್ಪ ನಾಯಕರನ್ನು ಮಕ್ಕಳಿಂದ ದು "ಔಸಂಸಿನೆ. 
ಬ್ರೌನ್‌ ಕೃ ತಿಯಲ್ಲಿ ಬಾಲದ ಹನುನುಪ್ಪನಾಯಕನ 
ಮನ ಹಂಪ ಯಕ ಆತನ ಮಗ ಮಲಪ್ಪ ನಾಯಕ 
ಹಾಗೂ ಅವನ ಸಟ್ಟಿದರಾಣಿ ಸಿದ್ದ ಘು ನಿಗೆ 
ದೇವಪ್ಪನಾಯಡ್ಕು ಚಿನ್ನರಾಮಪ್ಪ ಮಾಸ ನಿಕ 
ಮದಲಿಂಗಪ್ಪ ನಾಯಡು ಮತ್ತು ನಸನತ ಎಂಬ 
ನಾಲ್ಕು A, ಮಕ್ಕಳನ್ನು ಸೂಚಿಸಿದೆ. ಈ ಭಿನ್ನ ತೆಯಲ್ಲಿ 
ಮುಖ್ಯವಾದುದು ಮೊದಲನೆಯ ಅಂಕುಶರಾಯನನ್ನು 
ಬ್ರೌನ್‌ ಅವರು ಕ್ಫೈ ಬಿಟ್ಟು ದು. ಬಾಲದ ಹನುಮಪ್ಪನೆ 
ಮತ್ತಕೆಂದು ಗುರುತಿಸಲಾಡನರು ಅವನ ಮಂ 
ಮ ಸಕ್ವಳಾಗಿ 'ಯೂ, ಮಲಕಪ್ಪನಾಯಕನ  ನುಕ್ಯಳ 
ನ್ಲಾಗಿಯೂ ಗುರುತಿಸಿದ್ದು ಕು ಬರುತ್ತದೆ. 


ಪ್ರ ಭಿನ್ನ ತೆಯನ್ನು ಗುರುತಿಸಿದರೆ ಅಂಕುಶ 
ರಾಯನ ಮುಂದಿನ ತಲೆ ನಾರಿನನರು ಈ ಭಾಗದಲ್ಲಿಯೆ 


ಇತಿಹಾಸ ದರ್ಶನ 


ಆಳಿದ್ದು. ಗೋಚರವಾಗುತ್ತದೆ. "ಬಹುಧೆರ್ಮಿಷ್ಟೆ' 
ನೆನಿಸಿದ ಅಂಕುಶರಾಯನಿಗೆ ಬಳ್ಳಾರಿ, ಬಂಕಾಪುರಗಳ 
ವಿಭಾಗಗಳ ವ್ಯವಸ್ಥೆ ವಹಿಸಿ ಕೊಟ್ಟಿದ್ದರು. ಇವನ 
ವಂಶಸ್ಥರಾದ ಸಿದ್ದಪ್ಪನಾಯಕ, ಪ್ರಸನ್ನಪ್ಪನಾಯಕ 
ಕೆಂಬ ಸೋದರರು ಬಂಕಾಪುರ ಸೀಮೆಯಲ್ಲಿ ಅಧಿಕಾರ 
ಮುಂದುವರೆಸಿಕೊಂಡು ಹೋಗಿರುವರು. 


ಬಾಲಡೆ ಹನುಮಪ್ಪನ ಮೊನ್ಮುಗ ಮಲಕಪ್ಪ 
ನಾಯಡು. ವಿಜಯನಗರದ ರಾಮರಾಯ ತುರ್ಕರನ್ನು 
ಎದುರಿಸಲು ಸಮರ್ಥನಾಗದೆ ಹೋಗಲು ಈ ಮಲಕಪ್ಪ 
ಮುಸ್ಲಿಮರ ಆಶ್ರಯ ಪಡೆದು, ಶಿಸ್ತಿನಿಂದ ದುಡಿದು 
ಮಂಜಿ ದೇಶದಲ್ಲಿಯ ಬುಕ್ಕ ಸಟ್ಟಣ ಮತ್ತು ಅನೆಂತ 
ಗ್ರಾಮಗಳನ್ನು ಸಾಕಾ ನಡೆದಿದ್ದ ನಲ್ಲನೆ 
ಪಾದಶಿಹ ವಜೀರ್‌ {Royal minister) wou 
ಬಿರುದು ಸಡೆದಿದ್ದ. 


ಬುಕ್ಕರಾಯನ ಸಮುದ್ರದಲ್ಲಿ ನೆಲೆನಿಂತ ಮಲಕಪ್ಪ 
ನಾಯಡು ಗಂಡು ಸಂತಾನನಿಲ್ಲದ್ದರಿಂದ ಅನಂತ 
ಸಂಗ್ರಾಮದ ಎಲ್ಲರೆಡ್ಡಿಯ ಅನುಮತಿ ಮೇರೆಗೆ ಅಲ್ಲಿಯೆ 
ಒಂದು ಅರಮನೆ ಕಟ್ಟಿಸಿ ವಾಸಿಸಲು ಆರಂಭಿಸಿದೆ ನಂತರ 
ಆ ಹಳ್ಳಿ ಯನ್ನೇ ಹಂಡೆ ಅನಂತಪುರವೆಂದು ಕರೆಯ 
ಲಾಯಿತು. ಜೀವನ ಜೋಕಾಲಿಯ ಗಂಗೆ ಗೌರಿ 
ಸಂನಾದದಲ್ಲಿ ಈ ಮಲಕನಾಯಕನ ಗುಣಾವಳಿ 
ಸ್ಮುತಿಸಿದ ಹಾಡು ಗಬ್ಬವಿದೆ. 


ಹೆಂಡೆಮಲುಕಗೊಡೆಯ ಕೇಳು ಎಲೆ ತಂಗಿ | ಆತ 

ಉಂಡ ಮನೆಗೆ ಎರಡೆ ಏಗೆಯನೆಲೆ ತಂಗಿ 

ಉಂಡು ನಾವು ಸುಖದೊಳೆಲೆ ತಂಗಿ ! ಶಿವನ 

ಕೊಂಡಾಡುವ ಜಗಳ ಬೇಡ ಎಲೆ ತಂಗಿ || 
ಎಂಬುದಿದೆ. 


ಇಡರೆ ಶರ್ತ್ಯ ಶಿವಗಂಗೆಯ ಹಿರಿಯ ಸಿಂಹಾಸನೆದ 
ಸಂಗಮೇಶ್ವರನ ಕರ ಕಮಲ ಸಂಜಾತ ತರುಳಚರಪತಿ 
ಈ ಕವಿಗೆ ಮುಲಕಪ್ಪನ ಆಶ್ರಯ ಡೊರೆತಿರಬೇಕು. 
“ಉಂಡ ಮನೆಗೆ ಎರಡ ಬಗೆಯ' ಎಂಬುದು ಆತನ 


ವ್ಯಕ್ತಿ ತ್ವದ ಪ ಪರಿಚಯ ಮಾಡಿಸಿದೆ. 


೯೫ 


ಈ ಮನೆತನದ ದೇವಪ್ಪನಾಯಡು ಕುಂದರ್ಷಿ 
ನಾಂಜೇಲವನ್ನೂ, ಚಿನ್ನ ರಾಮಪ್ಪ ಬಳ್ಳಾರಿ, ಕುರ 
ಗೋಡನ್ನೊ, ನಿಚ್ಚ ಮದುವಣಿಗ ಲಿಂಗರಾಯಪ್ಪ 
ನಾಯಕ ಅನಂತಪುರ, ಧರ್ಮನವುರೆ ಕಂಡುಪ ಕಣಿ 
ಕಲ್ಪನ್ನೂ ಹಂಪನಾಯಡು ಅನಂತಪುರ ಬುಕ್ಕಪಟ್ಟಣ 
ಗಳ ಅಧಿಕಾರ ನೋಡಿಕೊಂಡಿರುವರು. ಈ ವಂಶದ 
ಪ್ರಸನ್ನಪ್ಪ ೧೬೯೭ರಲ್ಲಿ ಪಟ್ಟಕ್ಕೆ ಬಂದ. ಈ ವೇಳೆಗೆ 
ವಸಂತಮ್ಮ ಮತ್ತು ಲಕ ಮ್ಮ್ಮ ಎಂಬ ವೇಶ್ಯಾಂಗನೆಯರು 
ತಾಡಿಮರಿಯಿಂಂದ ಅನಂತಪುರಕ್ಕೆ ಬಂದರು. ಪ್ರಸ ಸ್ಟ 
ವಸಂತನ್ಮುನಿಗೆ ಮೋಹಗೊಂಡು ಅವಳಿಗೊಂದು 
ಅರನುನೆ ಕಟಿ ಸಿದ್ದ. ಆದರೆ ದುರ್ಬುದ್ಧಿಯ ಲಕ್ಕಮ್ಮನ 
ಮಾತಿಗೆ ಕಟ್ಟು ಬಿದ್ದು ವಸಂತಮ್ಮ ತನ್ನಲ್ಲಿ ತುಂಬು 
ನಿಶ್ವಾಸವಿರಿಸಿಕೊಂಡಿದ್ದ ಪ್ರಸನ್ನಸ್ಪನನ್ನು ಮೋಸ 
ಮಾಡಿ ಓಡಿ ಹೋಗಲು ಪ್ರಯತ್ನಿಸಿದಳು. ತನ್ನೆ 
ಅಕ್ಕನಿಗೆ "ಸ್ವಲ್ಪ ಸೈನ್ಯ ಸಹಾಯಕ್ಕೆ ತೆಗೆದುಕೊಂಡು 
ಅನಂತಪುರದ ಕೆರೆಯ ಬದಿಯ ದೇವರಕೊಂಡಕ್ಕೆ ಬಾ' 
ಎಂದು ತಿಳಿಸಿ ಪ್ರಸನ್ನಪ್ಪನಿಗೆ "ನನ್ನ ಅಕ್ಕ ವೆಂಕಟೇಶ್ವರನ 
ದರ್ಶನಕ್ಕೆ ದೇವರಕೊಂಡಕ್ಕೆ ಬಂದಿದ್ದು ಅನಳನ್ನು 
ನೋಡಿಕೊಂಡು ಬರುವೆ' ಎಂದು ತಿಳಿಸಲು ಆತ 
ಹೊರಡಲು ಒಡಂಬಟ್ಟ. ಅವಳು ತುಸು ಮೂರ 
ಹೋಗುವದರೊಳಗೆ ಮನದಲ್ಲಿ ಏನೋ ಅನುಮಾನ 
ಹುಟ್ಟಿ ಅವಳನ್ನು ಒಂದಕ್ಕೆ ಕರೆಯಿಸಿ ಬೆಳಿಗ್ಗೆ ಹೋಗಲು 
ಸೂಚಿಸಿದ. ಆದರೆ ಮರಳಿ ಬಂದ ವಸಂತಮ್ಮ ದೊರೆ 
ಮಲಗಿದ್ದು ದನ್ನು ಕಂಡು ತನ್ನ ಒಳಸಂಚು ರಾಜನಿಗೆ 
ತಿಳಿದಿನೆ ಎಂದು ಬಗೆದು ಮುಂದಿನ ಭವಿಷ್ಯಕ್ಕೆ ಹೆದರಿ 
ಅರ್ಧ ರಾತ್ರಿಯಲ್ಲಿ ಚೂರಿಯಿಂದ ಪ್ರಸನ್ನಪ್ಪನನ್ನು 
ಇರಿದು ಕೊಂದಳು. ಈ ಸುದ್ದಿ ಬುಕ್ಕ ಪಟ್ಟಿ ಣದಲ್ಲಿರುವ 
ಪ್ರಸನ್ನಸ್ಪನ ತಮ್ಮ ಪನಾಡಪ್ಪನಿಗೆ ತಲುಪಲು ಆತ 
ವ್ಯಥಿತನಾಗಿ ಅನಂತಪುರಕ್ರೆ ಬಂದು ಆಡಳಿತದ 
ಜವಾಬ್ದಾರಿಯನ್ನು ಹೊತ್ತನು. 

ಕ್ರಿ.ಶ. ೧೭೨೦ರ ವೇಳೆಗೆ ಅನಂತಪುರವು ಕಡಪ 
ನವಾಬರ ಆಡಳಿತಕ್ಕೆ ಒಳಪಟ್ಟಿತು. ಸವಾಡಪ್ಪನ 
ಆಸ್ಥಾನದಲ್ಲಿದ್ದ ರಾಮಜಿ ಎಂಬ ಅಧಿಕಾರಿ ನವಾಬನ 
ಪ್ರಭಾವಕ್ಕೆ ಒಳಗಾಗಿ ರಾಜ್ಯವನ್ನು ನವಾಬರಿಗೆ ವಹಿಸಿ 
ಕೊಡಲು ಯೋಜಿಸಿದ. ರಾಮಾಜೀ ಪ್ರೇರಣೆಯಂತೆ 
ನವಾಬ ಕೆಲ ಸೈನ್ಯ ಕಳಿಸಿದ. ಸೇನಾನಿಗಳು ಪವಾಡಪ್ಪ 


೯೬ 


ನನ್ನು ಬಂಧಿಸಿದರು. ಮುಂದೆ ನವಾಒನೆ ಸೈನ್ಯಕ್ಕೂ 
ಪವಾಡಪ್ಪನ ಸೈನ್ಯಕ್ಕೂ ಹೋರಾಟವಾಗಿ ನವಾಬನ 
ಬಹು ಸಂಖ್ಯೆಯ ಸೈನಿಕರು ಹತರಾದರು. ಸವಾಡಪ್ಪ 
ರಾಮಜಿಯನ್ನ್ನು ಸ್ವಾನಿು ದ್ರೋಹಿ ಎಂದು ಘೋಷಿಸಿ 
ಅವನ ನಾಲಿಗೆಯನ್ನು ಕತ್ತರಿಸಿದ. ಈ ಅಂಗ ಹೀನತೆ 
ಯಿಂದ ಯಾವ ಅರ್ಥನಿಲ್ಲವೆಂದರಿತು ರಾಮಜಿ ತನ್ನ 
ನಾಲಿಗೆಯನ್ನು ಬುಡ ಸಹಿತ ಕತ್ತರಿಸಿಕೊಂಡು ಪ್ರಾಣ 
ಬಿಟ್ಟ. ಈ ಕ್ರೂರ ಸೊಲೆಯಿಂದ ತಿಂಡಿ ತೀರ್ಥ 
ತ್ಯಜಿಸಿದ ಪರಿಹಾರಾರ್ಥವಾಗಿ 
ಗೋಕರ್ಣ ಸಂದರ್ಶನ ಮಾಡಲು ಹೊರಟಿ, ಅನಂತಪುರ 
ದಿಂದ ತುಸು ದೂರದಲ್ಲಿ ಪೆದ್ದಂಪಳೆಯೆಂಬಲ್ಲಿ ತನ್ನ 
ಕುತ್ತಿಗೆಯನ್ನು ತಾನೇ ಹಿಸುಕಿಕೊಂಡು ಪ್ರಾಣ ತ್ಯಾಗ 

ಕ್ರಿ.ಶ. ೧೭೩೭ರಲ್ಲಿ ಮರಣ ಹೊಂದಿದ 
ಸ್ಪ ನ್ನು ಅನಂತ ಸಾಗರದ ಹೊಸ ಟ್ಯಾಂಕಿನ 
ಸಶ್ಚಿಮಕ್ಕ ನವ ನಿಡುಮಾಮಿಡಿ ಸ್ವಾಮಿಯ ಮಠದಲ್ಲಿ 
ಅಂತ್ಯಕ್ರಿಯೆ ಜರುಗಿಸಿ ಸಮಾಧಿ ಮಾಡಲಾಯಿತು. 


ಪವಾಡಪ್ಪ ಪಾಪ 


2 
ಲ 
ಐ 
೬ 


[48 
ಭೆ 
el 


ಪ್ರಸ ಪ್ಪ ನಾಯಡುನ ಮಗ ರಾಮಸ್ಪನಾಯಡು 
ಸಮೀಪದಲ್ಲಿರದ್ದರಿಂದ ಸವಾಡಪ್ಪ ನಾಯಡುನ ಮಗ 
ಸಿದ್ದಪ್ಪ ನಾಯಡುವಿಗೆ ೧೭೩೮ರಲ್ಲಿ ಪಟ್ಟಗಟ್ಟಿ ಲಾಯಿತು. 
ಈತ ತುಂಬ ದುರ್ಮಾರ್ಗಿಯಾಗಿದ್ದ. ಆತನ ಕಾಟ 
ತಡೆಯಲಾರದೆ ಜನ ಹೊಸೂರಿನಲ್ಲಿದ್ದ ರಾಮಪ್ಪನನ್ನು 
ಕರೆತಂದರು. ರಾಮಪ್ಪನ ಆಗಮನದ ಸುದ್ದಿ ಫೇಳಿ 
ಬೊಕ್ಕಸದ ಧನಕನಕವನ್ನೆಲ್ಲ ತೆಗೆದುಕೊಂಡು ಸಿದ್ದಪ್ಪ 
ನಾಯಡು ಊರು ಬಿಟ್ಟಿ. ರಾಮಪ್ಪ ಅನಂತಪುರಕೆ 
ಬಂದು ತಾನೇ ಅಧಿಪತಿಯಾದ. ಈ ವೇಳೆಗೆ ಐಾಮವಲ್ಲಭ 
ರಾಜ್ಯ ಮದಾಂಥನಾಗಿದ್ದ. ಈತನ ಗುರುಗಳಾದ 
ಶ್ರೀ ಶೈಲ ಪೀಠದ ಜಗದ್ಗುರು ಮರಿಕರಿಬಸವರಾಜೇಂದ್ರ 
ದೇಸಿಕೇಂದ್ರ ಶಿವಾಚಾರ್ಯುರಿಗೆ ದುರ್ಭಾಷೆಗಳನ್ನಾಡಿ 
ವಿನ ನೋಯಿಸಿದ ಫಲನಾಗಿ ಅವನ ಬಂಧುಗಳೇ 
ಅವನನ್ನು ೧೭೫೨ರಲ್ಲಿ ಬಳ್ಳಾರಿಯಲ್ಲಿ ಕೊಂಡರು. 


ಮುಂದೆ ಬಳ್ಳಾರಿ ರಾಮಪ್ಪ ನೆಂಬನನು ಅನಂತ 
ಪುರದ ಒಡೆಯ ಸಿದ್ದಪ್ಪ ಮತ್ತು ಅವನ ಅಳಿಯ ಬಸಪ್ಪ 
ರನ್ನು ಬಂಧಿಸಿ ಬಳ್ಳಾರಿ ಗುಡ್ಡದ ಮೇಲಿರಿಸಿದನು. 
ರಾಮಪ್ಪನ ವಿಧವೆ ಹೆಂಡಿರು ಇತರ ಹೆಣ್ಣು ಮಕ್ಕಳನ್ನು 
ಅನಂತಪುರದ ಮನೆಯಲ್ಲಿರಿಸಿ ಆ ಮನೆತನ ಎಲ್ಲ ಗಂಡು 


ಇತಿಹಾಸ ದರ್ಶನ: 


ಅವಾ ನಾನಾನಾ ನ ಪತ ದ. 


ಮಕ್ಕಳನ್ನು ನಾಶಪಡಿಸಿದನು. ಬೊಕ್ಕಸ್ಯ ಆಯುಧ್ಯ 
ಯುದ್ಧ ಸಾಮಗ್ರಿ ಇತರ ಸಂಪತ್ತನ್ನು ಬಳ್ಳಾರಿಗೆ 
ರವಾನಿಸಿದನು. ೪ ತಿಂಗಳುಗಳಿಂದ ಬಂಧಿತರಾದ ಈ 
ಈರ್ವರು ಬಂಧಿಖಾನೆಯ ಅಧಿಕಾರಿಗಳಿಂದ ಜೀವದಾನ 
ಪಡೆದು ಹಿರೇಹಾಳುಗ್ರಾಮಕ್ಕೆ ಬಂದರು. ಅಲ್ಲಿ ಬಲಿಜಾ 
ಜಾತಿಯ ಮನುಷ್ಯನೊ ಬ್ಬ ಇವರಿಬ್ಬರಿಗೆ ಆಶ್ರಯವಿತ್ತು 
ಮರಾಠಾ ಮುಖ್ಯಸ್ಥನಾದ ಮರಾರಿ ರಾವನ ಅಮೀನ 
ಜಿ ತಿವಪ್ಪನಿಗೆ ಇವರನ್ನು ಒಪ್ಪಿಸಿದ. 


4 


೧೭೭೫ರ ನೇಳೆಗೆ ಶ್ರೀರಂಗಪಟ್ಟಣ 
ಲ 


ಪ್ರಶ 
ನನ್ನಾಳುತ್ತಿದ್ದ ಟೀಪೂವಿನಿಂದ ಈ ಪಾಳೆಯಗಾರಿಕೆ 
ಸಂಪೂರ್ಣ ನಾಶವಾಯಿತು. ಕೊನೆಯ ಪಾಳೆಯಗಾರ 


ಸಿದ್ದಪ್ಪುನಾಯಡುಗೆ ಶ್ರೀರಂಗಪಟ್ಟಣದಲ್ಲಿ ತಿಂಗಳಿಗೆ 
ಎರಡುನೂರು. ಕಂಠಿರಾಯ ಪಗೋಡಾ ನಾಣ್ಯಗಳ 
ಸಂಬಳದ ಮೇಲೆ ಎರಡು ಸಾವಿರೆ ಕೆಲಸಗಾರರನ್ನು 
ನೋಡಿಕೊಳ್ಳುವ ಕೆಲಸಕ್ಕೆ ನಿಯಮಿಸಿ ಅದಕ್ಕೆ ಬೇಕಾದ 
ಅಧಿಕಾರ ಕೊಟ್ಟು. ಮೈಸೂರಿನ ಪಕ್ಕದಲ್ಲಿ ನಸರಾಬಾದ 
ಕಟ್ಟುನಂತೆ ನೇಮಿಸಿದ. ಕಾಲಾಂತರದಲ್ಲಿ ಇಂಗ್ಲೀಷರ 
ಆಳ್ವಿಕೆ ಒಳಪಟ್ಟ ಈ ಮನೆತನ ಕರ್ನೆಲ್‌ ಮನ್ರೋ, 
ಟ್ರೀವರ್ಸ ಗಹಗನ್‌ ಮುಂತಾದ ಅಧಿಕಾರಿಗಳು ಇವರ 
ಮೇಲ್ವಿ ಚಾರಣೆ ಕೈಕೊಂಡರು. ಮುಂದೆ ಈ ಮನೆತನಕ್ಕೆ 
ವಾರಸುದಾರರಿಲ್ಲದಂತಾಗಲು ಹಿಂದೆ ಈ ವಂಶದ ಕೆಲ 
ಮನೆತನಗಳು ವಿಜಾಪುರದಲ್ಲಿದ್ದವು. ಆ ಮನೆತನ: 
ಒಬ್ಬ ತರುಣನನ್ನು ತಂದು ವಾರಸುದಾರನನ್ನಾಗಿ ಪಟ್ಟ 
ಗಟ್ಟಿಲು ಮನ್ರೋನ ಒಪ್ಪಿಗೆ ಪಡೆದರು. ಬಳಗ 
ನಾಯಕನ ಪರಿವಾರದ ಸಿದ್ದರಾಮಪ್ಪ ಎಂಬ ಬಾಲಕ 
ನನ್ನು ಆರಿಸಿ ಕರೆದುಕೊಂಡು ಬಂದರು. ಅವನಿಗೆ 
ಮಾಶಾಸನನನ್ನು ಕೊಡುವದರ ಮೂಲಕ ಆಂಗ್ಲ 
ಅಧಿಕಾರಿಗಳು ಈ ಮನೆತನವನ್ನು ಉಳಿಸಿಕೊಂಡು 
ಬಂದರು. 
“ತಾಮ್ರ ಶಾಸನದಲ್ಲಿ ಹಂಡೆ ಪಾಳೆಯಗಾರರು? 
ಖನ ಬರೆದ ಬಟ. ಶಂಭುಲಿಂಗಪ್ಪ ಅವರು “ಹಂಡೆ 
ಪಾಳೆಯಗಾರರ ಮನೆತನ ಕೇವಲ ವಿಜಯನಗರ 
ಅರಸರ ಕಾಲದ್ದಲ್ಲ. ಹಂಡೆಯ ಪಾಳೆಯಗಾರರು ಅದ 
ಲ್ಲಿ ಎಂದರೆ ಹೊಯ್ಸಳರ ಕಾಲದಲ್ಲಿಯೇ 
ಅಸ್ತಿತ್ವದಲ್ಲಿದ್ದರು. ಹೊಯ್ಸಳರ ನಿಷ್ಕಾವಂತ ಸೇವಕ 
ರಾಗಿದ್ದರು. ಮೇಲಾಗಿ ರಾವುತರು, ಹೊಯ್ಸಳರ ಪರ 


ಇತಿಹಾಸ ದರ್ಶನ (13) 


ವಾಗಿ ಯುದ್ಧಗಳಲ್ಲಿ ಗೆದ್ದು ಬಿರುದು ಬಾವಲಿಗಳನ್ನು 
ಪಡೆಯುತ್ತಿದ್ದರು ಎಂದು ಹೇಳುತ್ತ ಅದಕ್ಕೆ ನಿದರ್ಶನ 
ವಾಗಿ ಒಂದು ತಾಮ್ರ ಶಾಸನದಲ್ಲಿಯ ವಿಷಯ 
ವಿವರಿಸಿರುವರು. ಮುಮ್ಮಡಿ ದಳವಾಯಿ ರಂಗರಾವುತ 
ನೆಂಬುನನು ಬಾರಕೂರೆ ಯುದ್ಧ ವೊಂದರಲ್ಲಿ ಗೆದ್ದು 
ಬಂದು ಎರಡನೆಯ ವೀರಬಲ್ಲಾಳನಿಂದ ಬಿರುದು 
ಬಾವಲಿಗಳನ್ನು ` ಸಡೆದುದರ ನಿಜಾಂಶಕ್ಕೆ ಇಂಬು . 
ದೊರೆಯುತ್ತಿದೆ. ಅಷ್ಟೇ ಅಲ್ಲ ಇವರೆ ಮೂಲ ನಿವಾಸ 
ವಿಜಯನಗರ ಅರಸರ ಕಾಲದ್ದಾಗಲಿ ಇಲ್ಲವೇ ವಿಜಾಪುರ 
ಜಿಲ್ಲೆಯ ಮುತ್ತಗಿ ಗ್ರಾಮವಾಗಲಿ ಅಲ್ಲ, ಅದಕ್ಕೆ ಸಾಕ್ಷಿ 
ಯಾಗಿ ದೊರೆತ ಈ ತಾಮ್ರಶಾಸನ ೧೧೯೪ಕ್ಕೆ ಸಂಬಂಧಿ 
ಸಿದ್ದು, ರಂಗರಾವುತ ಬಾರಕೂರು ಯುದ್ಧದಲ್ಲಿ ಗೆದ್ದು 
ಬಂದುದರಿಂದ ಅವನ ಪರಾಕ್ರಮಕ್ಕೆ ಮೆಚ್ಚಿ ಅವನ 
ಇಚ್ಛೆಯಂತೆ ಒಂದು ದೇವಾಲಯ ಹಾಗೂ ನಾಲು 
ಹಳ್ಳಿಗಳನ್ನು ಅವನಿಗೆ ಉಂಬಳಿಯಾಗಿ ಕೊಟ್ಟಿರುವ 
ದತ್ತಿ ಶಾಸನನಿದು ಎಂದು ತಿಳಿಸಿರುವರು. ಶಾಸನದಲ್ಲಿ 
ಉಕ್ತವಾದ ಶ್ರೀ ರಂಗನಾಥ ದೇವಾಲಯ ಬೆಟ್ಟದ 
ಮೇಲೆ ಪೂರ್ವಕ್ರೈ ಅಭಿಮುಖವಾಗಿ ಗುಡದಳ್ಳಿಯ 
ಸಮೂಸದಲ್ಲಿ ಈಗಲೂ ರಾರಾಜಿಸುತ್ತದೆ. ಈಗಲೂ 
ಶ್ರೀ ರಂಗನಾಥ ಸ್ವಾಮಿಯ ಪೂಜಾರಿಗಳು ದೇವರ 
ಜಾತ್ರೆಯಲ್ಲಿ ಶಾಸನದಲ್ಲಿ ಉಕ್ತವಾದ ಗಂಟಿ, ಸರ್ಪಿಣಿ 
ನಂಟ ಮುಂತಾದವುಗಳ ಉಪಯೋಗವಾಗುತ್ತಿರು 
ವುದು ಇಂದಿಗೂ ಕಾಣಬಹುದು. ಈಗಲೂ ಉದ್ದವಾದ 
ಈಟಿ, ಭರ್ಜಿ, ಖಡ್ಗ ಇತ್ಯಾದಿ ಉಪಕರಣಗಳನ್ನು ಕಾಣ 
ಬಹುದು. ಈ ನಿನರಣೆಯನ್ನು ನೀಡಿದ ಶ್ರೀಯುತರು 
ಈ ಕಾರಣಗಳಿಂದ ಇದು ನಿಜ ಶಾಸನವೆನ್ಸ್ನ 
ಬಹುದೇನೋ ? ವಸ್ತು ವಾಸ್ತವದ್ದಾಗಿದೆ ; ಶಾಸನ 
ಕೂಟಿವೇನೋ ? ಸಂಶೋಧಕರು ನಿರ್ಧರಿಸಲಿ ಎಂಬ 
ಸಂಶಯವನ್ನೈತ್ತಿರುವರು. ಜೊತೆಗೆ ಈ ತಾಮ್ರಶಾಸನ 
ವೀಕ್ರಿಸಿದ ಶ್ರೀ ಸೀತಾರಾಮ ಜಹಗೀರದಾರರು ಕೃತಕ 
ವೆಂದು ತಿಳಿಸಿರುವರು. ಈ ಹಿನ್ನೆಲೆಯಲ್ಲಿ ಹಂಡೆ 
ಪಾಳೆಯಗಾರರ ಮೂಲನನ್ನು ಹೊಯ್ಸಳ ಕಾಲಕೆ 
ಒಯ್ಯ ಬೇಕಾದರೆ ಇನ್ನೂ ಕೆಲ ದಾಖಲಾತಿಗಳ ಅವಶ್ಯ 
ಕತೆ ಇದೆ. ಅಲ್ಲಿಯವರೆಗೆ ಈಗ ದೊರೆತ ಕೈಫಿಯತ್ತು, 
ತೆಲುಗು ಕೃತಿಗಳ ಆಧಾರದ ಮೇಲೆ ಈ ಮನೆತನನನ್ನು 
ವಿಜಯನಗರ ಕಾಲಕ್ಕೆ ನಿಗದಿಗೊಳಿಸುವುದು ಸೂಕ್ತ. 


(೭ 


